ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ: 68 (24) 
ಮಾನ್ಯ ಸದಸ್ಯರ ಹೆಸರು ; ಶೀ ಕೆ.ಟಿ.ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ) 
ಉತ್ತರಿಸುವ ದಿನಾಂಕ p 07.12.2020 
ಉತ್ತರಿಸುವ ಸಚಿವರು F ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು. 
ಕಸಂ [ಷ್‌ ರ KR 
ಆ) | ರಾಜ್ಯದ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನಿವೃತ್ತಿ] ಬಂದಿದೆ. i 
ನಿಧನ. ರಾಜೀನಾಮೆ ಕಾರಣಗಳಿಂದ ತೆರವಾದ 
ಹುದ್ದೆಗಳು ಖಾಲಿ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
ಈ) ಆರ್ಥಿಕ ಇಲಾಖೆಯು ಆರ್ಥಿಕ ಮಿತವ್ಯಯ ಕಾರಣ ಬಂದಿದೆ. 
ವೀಡಿ ನೇಮಕಾತಿಯನ್ನು ತಡೆಹಿಡಿಯುವಂತೆ 
ಆದೇಶ ಮಾಡಿರುವುದು ಸರ್ಕಾರ ಗಮನಕ್ಕೆ 
ಬಂದಿದೆಯೇ; 
| RT BEERS ೩ ಮ ಬಕ್‌ ಭಿ 
ಇ) ಇದರಿಂದ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳ | ಕೋವಿಡ್‌-19 ಮಹಾಮಾರಿಯಿಂದಾಗಿ ರಾಜ್ಯದಲ್ಲಿ ತೀವ್ರ 
ಪರೀಕ್ಷೆಯ ಫೆಲಿತಾಂಶಗಳು | ಆರ್ಥಿಕ ಸಂಕಷ್ಟ ಸೃಷ್ಟಿಯಾಗಿರುವ ಹಿನ್ನಲೆಯಲ್ಲಿ 
ಕುಂಠಿತವಾಗುತ್ತಿರುವುದು . ಸರ್ಕಾರದ ಸಂಪನ್ನೂಲ ಕ್ರೋಢೀಕರಣದ ದೃಷ್ಟಿಯಿಂದ ಆರ್ಥಿಕ 
ಗಮನದಲ್ಲಿದೆಯೇ; ಇಲಾಖೆಯ ಸುತ್ತೋಲೆ ಸಂಖ್ಯೆ ಆಇ 157 ವೆಚ್ಚ- 
ಈ) ಹಾಗಿದ್ದಲ್ಲಿ. ಈ ಖಾಲಿ ಹುದ್ದೆಗಳನ್ನು ತುಂಬಲು | 8/2020.ದಿ: 10/6/2020ರನ್ವಯ ಆರ್ಥಿಕ ಮಿತವ್ಯಯ 


ಸರ್ಕಾರ ಆದೇಶ ಹೊರಡಿಸುವುದು | ಹೇರಲಾಗಿದೆ. 


ಯಾವಾಗ;(ವಿವರ ನೀಡುವುದು) ಪ್ರಸ್ತುತ ಸಾಲಿನಲ್ಲಿ ಶಾಲೆಗಳು ಪ್ರಾರಂಭವಾಗಿರುವುದಿಲ್ಲ. 
[ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವ 
ಹುದ್ದೆಗಳಿಗೆ ಆಡಳಿತ ಮಂಡಳಿಯವರು ತಾತ್ಕಾಲಿಕವಾಗಿ 
ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಆಡಳಿತ 
ಮಂಡಳಿಯವರೇ ವೇತನವನ್ನು ಭರಿಸಬೇಕಾಗಿರುತ್ತದೆ. 

ಕೋವಿಡ್‌-19 ಮಹಾಮಾರಿಯು ಹತೋಟಿಗೆ ಬರದೆ 
ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪದಲ್ಲಿ ಏರಿಕೆಯಾಗುತ್ತಲೇ 
ಇರುವುದರಿಂದ ಕಾಲಮಿತಿ ನಿಗಧಿಪಡಿಸಲು 


ಸಾದ್ಯವಿರುವುದಿಲ್ಲವೆಂದು ಆರ್ಥಿಕ ಇಲಾಖೆಯು 


ತಿಳಿಸಿರುತದೆ. 
pe 


§ EE 
(ಎಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ್ಲ ಸಚಿವರು 


